CPMG/ KA/ BG-GPO/13/2003-2005 





9 


ಕರ್ನಾಟಕ ರಾಜ್ಯಪತ್ರ 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಫೆಬ್ರವರಿ ೨೪, ೨೦೦೫ (ಫಾಲ್ಗುಣ ೫ ಶಕ ವರ್ಷ ೧೯೨೬) ಸಂಚಿಕೆ ೮ 











ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಶ್ರೀ ಆರ್‌. ಶಾಂತರಾಜ್‌, ಕೆ.ಎ.ಎಸ್‌ (ಸೂಪರ್‌ ಟೈಂ ಶ್ರೇಣಿ) ಅಧಿಕಾರಿ ಹಾಲಿ ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಸಕ್ಕರೆ ಕಂಪನಿ 
ನಿಯಮಿತ, ಬೆಂಗಳೂರು ಇವರು ದಿನಾಂಕ: 17.11.2004 ರಿಂದ ದಿನಾಂಕ: 19.01.2004 ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು 
ಕರ್ನಾಟಕ ನಾಗರೀಕ ಸೇವಾ ನಿಯಮ 8(15) (ಎಫ್‌)ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.187 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-3). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 170 SFP 2004, Bangalore, Dated: 2nd February 2005 

Sri V. P. Hiremath, IFS (KN-77), Chief Conservator of Forests, Waiting for posting, is posted with 
immediate effect and until further orders as Chief Conservator of Forests, Western Ghats Project, 
Bangalore, in the existing vacancy. 

Sri G. Selvakumar, IFS, (KN-81), Conservator of Forests (Development) Bangalore, is promoted 
to officiate in the Supertime Scale Level-l of IFS viz., Rs. 18400-500-22400 with immediate effect and he 
is posted until further orders as Chief Conservator of Forests (Communication & Information), Bangalore 
in the existing vacancy. 

By Order and in the Name of the Governor of Karnataka, 
K. SUDHAKARA SHETTY 
PR-186 Under Secretary to Government, DPAR (Services-1). 


ಶ್ರೀ ಬಿ. ಎನ್‌. ಸುರೇಶ್‌, ಕೆ.ಎ.ಎಸ್‌. (ಸೂಪರ್‌ ಟೈಂ ಶ್ರೇಣಿ) ಅಧಿಕಾರಿ ಹಾಲಿ ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ರಾಜ್ಯ 
ಪಾನೀಯ ನಿಗಮ, ನಿಯಮಿತ, ಬೆಂಗಳೂರು ಇವರು ದಿನಾಂಕ: 3.06.2004 ರಿಂದ ದಿನಾಂಕ: 15.11.2004 ರವರೆಗೆ ಕಳೆದ ಅವಧಿಯನ್ನು ಈ 
ಕೆಳಕಂಡಂತೆ ಸಕ್ರಮಗೊಳಿಸಿ ಆದೇಶಿಸಿದೆ. 
1) ದಿನಾಂಕ: 03.06.2004 ಕರ್ನಾಟಕ ನಾಗರೀಕ ಸೇವಾ ನಿಯಮ 8(15) (ಎಫ್‌)ರ ಪ್ರಕಾರ ಕಡ್ಡಾಯ ನೇಮಕಾತಿ 
ರಿಂದ ನಿರೀಕ್ಷಣಾ ಅವಧಿ. 
06.11.2004 ರವರೆಗೆ 

















(೭೩) 





೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೪, ೨೦೦೫ ಭಾಗ - ೨ 








2) ದಿನಾಂಕ: 07.11.2004 ಕರ್ನಾಟಕ ನಾಗರೀಕ ಸೇವಾ ನಿಯಮ 83 ರನ್ವಯ ಅಧಿಕಾರಿಯ ಹಕ್ಕಿನಲ್ಲಿರುವ ಪರಿವರ್ತಿತ 
ರಿಂದ ರಜೆ. 
15.11.2004 ರವರೆಗೆ 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.188 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-3). 


ಅಧಿಸೂಚನೆ ಸಂಖ್ಯೆ: ಸಿಆಸುಇ 2 ಆಸೇವ 2005 ದಿನಾಂಕ: 28.1.2005ರಲ್ಲಿ ಶ್ರೀ ಎ. ಆರ್‌. ಪಾಂಡುರಂಗ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) 
ಅಧಿಕಾರಿ ಹಾಲಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಬೆಂಗಳೂರು, ಇವರನ್ನು ಉಪ ನಿರ್ದೇಶಕರು, 
ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ ಅನೌಪಚಾರಿಕ ಪಡಿತರ ಪ್ರದೇಶ ಉತ್ತರ ವಲಯ, ಬೆಂಗಳೂರು ಹುದ್ದೆಗೆ ವರ್ಗಾಯಿಸಿ 
ನೇಮಿಸಿರುವುದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಡೆಹಿಡಿಯಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.189 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು). 


ಶ್ರೀ ಐ.ಎಸ್‌.ಎನ್‌. ಪ್ರಸಾದ್‌, ಐಎಎಸ್‌, ಮುಖ್ಯ ಯೋಜನಾಧಿಕಾರಿ, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ (KSHIP) 
ಬೆಂಗಳೂರು ಇವರಿಗೆ ದಿನಾಂಕ: 3.02.2005 ರಿಂದ 03.04.2005 ರವರೆಗೆ (ಉಭಯ ದಿನಗಳು ಸೇರಿ) 60 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 

ಶ್ರೀ ಎಂ. ಆರ್‌. ಕಾಂಬ್ಲೆ, ಐಎಎಸ್‌, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ (KRDCL) ಬೆಂಗಳೂರು 
ಇವರನ್ನು ಶ್ರೀ ಐ. ಎಸ್‌. ಎನ್‌. ಪ್ರಸಾದ್‌, ಐಎಎಸ್‌, ಇವರ ರಜಾ ಅವಧಿಯಲ್ಲಿ ಮುಖ್ಯ ಯೋಜನಾಧಿಕಾರಿ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ 
ಯೋಜನೆ, ಬೆಂಗಳೂರು ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ಐ.ಎಸ್‌.ಎನ್‌. ಪ್ರಸಾದ್‌, ಐಎಎಸ್‌, ರವರು ರಜೆಯ ಮೇಲೆ ಹೋಗಿರದಿದ್ದರೆ ಮುಖ್ಯ ಯೋಜನಾಧಿಕಾರಿ, ಕರ್ನಾಟಕ ರಾಜ್ಯ 
ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.190 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು). 


ಉಪ ಕಾರ್ಯದರ್ಶಿ-2 ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಕಿರಿಯ 
ಶ್ರೇಣಿ) ಅಧಿಕಾರಿ, ಶ್ರೀ ಜಿ. ಹೆಚ್‌. ಪುಟ್ಟಹಲಗಯ್ಯ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹುದ್ದೆಗೆ- ಶ್ರೀ ಹೆಚ್‌. ರಾಮಾಂಜನೇಯ ಇವರ 
ಜಾಗಕ್ಕೆ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶದಲ್ಲಿಯೇ ಮುಂದುವರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.191 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2). 


ಶ್ರೀ ಎನ್‌. ವೀರಭದ್ರಯ್ಯ ತೀರ್ಪು ಬರಹಗಾರರು, ಕರ್ನಾಟಕ ಲೋಕಾಯುಕ್ತ ಕಛೇರಿ, ಬೆಂಗಳೂರು, ಇವರಿಗೆ ವೇತನ ಶ್ರೇಣಿ ರೂ. 
6000-150-7200-200-8800-260-10880-320-11200 ರಲ್ಲಿನ ಹಿರಿಯ ತೀರ್ಪು ಬರಹಗಾರರ ಹುದ್ದೆಗೆ ಬಡ್ತಿ ನೀಡಿ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಲೋಕಾಯುಕ್ತ ಕಛೇರಿ ಬೆಂಗಳೂರು, ಇಲ್ಲಿ ಖಾಲಿ ಇರುವ ಹಿರಿಯ ತೀರ್ಪು ಬರಹಗಾರರ 
ಹುದ್ದೆಗೆ ನೇಮಿಸಲಾಗಿದೆ. 

ಶ್ರೀಮತಿ ಎಸ್‌. ಯಶೋಧ, ತೀರ್ಪು ಬರಹಗಾರರು, ಕರ್ನಾಟಕ ಲೋಕಾಯುಕ್ತ ಕಛೇರಿ, ಬೆಂಗಳೂರು ಇವರಿಗೆ ವೇತನ ಶ್ರೇಣಿ ರೂ. 
6000-150-7200-200-8800-260-10880-320-11200 ರಲ್ಲಿನ ಹಿರಿಯ ತೀರ್ಪು ಬರಹಗಾರರ ಹುದ್ದೆಗೆ ಬಡ್ತಿ ನೀಡಿ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮತ್ತು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿನ ಅರ್ಜಿಗಳ ಸಂ: 95/2000 ಮತ್ತು 3341/2001 ರಲ್ಲಿ 
ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ನೀಡುವ ತೀರ್ಪಿಗೊಳಪಟ್ಟು ಕರ್ನಾಟಕ ಲೋಕಾಯುಕ್ತ ಕಛೇರಿ, ಬೆಂಗಳೂರು, ಇಲ್ಲಿ ಖಾಲಿ ಇರುವ ಹಿರಿಯ 
ತೀರ್ಪು ಬರಹಗಾರರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.192 ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಿಆಸು ಇಲಾಖೆ, (ಸೇವಾ ನಿಯಮಗಳು). 


ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಫೆಬ್ರವರಿ ೨೪, ೨೦೦೫ ೭೫ 





ಶ್ರೀ ವಿ. ವೇಣುಗೋಪಾಲ್‌, ಕಛೇರಿ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಕಛೇರಿ ಬೆಂಗಳೂರು, ಇವರಿಗೆ ವೇತನ ಶ್ರೇಣಿ ರೂ. 
6000-150-7200-200-8800-260-10880-320-11200 ರಲ್ಲಿನ ಮ್ಯಾನೇಜರ್‌ ಹುದ್ದೆಗೆ ಬಡ್ತಿ ನೀಡಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಲೋಕಾಯುಕ್ತ ಕಛೇರಿ, ಬೆಂಗಳೂರು, ಇಲ್ಲಿ ಖಾಲಿ ಇರುವ ಮ್ಯಾನೇಜರ್‌ ಹುದ್ದೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.193 ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಿಆಸು ಇಲಾಖೆ, (ಸೇವಾ ನಿಯಮಗಳು). 


ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿಗಳನ್ನು ಅವರುಗಳ ಹೆಸರುಗಳ ಮುಂದೆ 
ನಮೂದಿಸಿರುವ ಇಲಾಖೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾಯಿಸಿ 
ನೇಮಿಸಲಾಗಿದೆ. ಈ ಅಧಿಕಾರಿಗಳು ವರ್ಗಾಯಿಸಿ ನೇಮಿಸಲಾದ ಹುದ್ದೆಗಳಲ್ಲಿ ಒಂದು ವಾರದೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 














ಕ್ರಮ ಅಧೀನ ಕಾರ್ಯದರ್ಶಿಗಳ ಹೆಸರು ಮತ್ತು ಪ್ರಸ್ತುತ ವರ್ಗಾಯಿಸಿ ನೇಮಿಸಲಾದ ಇಲಾಖೆ 
ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ 
1 ಶ್ರೀ ಎಫ್‌. ಆರ್‌. ಸಂಬರಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಶ್ರೀಮತಿ ಎಸ್‌. 
ಶಿಕ್ಷಣ ಇಲಾಖೆ (ಸೇವೆಗಳು) ವಿಶಾಲಾಕ್ಷಮ್ಯ ಅ.ಕಾ. (ಆಡಳಿತ ಕನ್ನಡ) ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆಯಲ್ಲಿ. 
2. ಶ್ರೀಮತಿ ಎಸ್‌. ವಿಶಾಲಾಕ್ಷಮ್ಮ ಶಿಕ್ಷಣ ಇಲಾಖೆಯಲ್ಲಿ ಶ್ರೀ ಎಫ್‌. ಆರ್‌. ಸಂಬರಗಿ, ಅ.ಕಾ. 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ (ಆಡಳಿತ ಕನ್ನಡ) (ಸೇವೆಗಳು) ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಯಲ್ಲಿ. 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.195 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2). 


ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಹಾಗೂ ನೇಮಕಾತಿ ನಿರೀಕ್ಷೆಯಲ್ಲಿರುವ ಶ್ರೀ ಎ. ಹೊನ್ನಪ್ಪ ನಾಯಕ್‌, ಸರ್ಕಾರದ 
ಅಧೀನ ಕಾರ್ಯದರ್ಶಿ, ಇವರನ್ನು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಸುಜಲ ಜಲಾನಯನ ಅಭಿವೃದ್ಧಿ ಯೋಜನೆ ಇಲ್ಲಿ ಖಾಲಿ ಇರುವ ಅಧೀನ 
ಕಾರ್ಯದರ್ಶಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.196 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2. 


ಶ್ರೀ ಕೆ. ಕೆ. ಮಿಶ್ರ, ಐಎಎಸ್‌, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ರವರೆಗೆ ಹಾಗೂ ಅವರ ಪತ್ನಿ ಶ್ರೀಮತಿ ರಾಗಿಣಿ ಮಿಶ್ರರವರೊಂದಿಗೆ 
ಪ್ರಸಕ್ತ 2002-2005ರ ಬ್ಲಾಕ್‌ ಅವಧಿಯಲ್ಲಿ ಫತೇಫರ್‌ ಉತ್ತರ ಪ್ರದೇಶಕ್ಕೆ ಹೋಗಿಬರಲು ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು 
ಕೇಂದ್ರ ಸರ್ಕಾರದ ನಿಯಮದಡಿ ಮಂಜೂರಾತಿ ನೀಡಲಾಗಿದೆ. ಈ ಉದ್ದೇಶಕ್ಕಾಗಿ ದಿನಾಂಕ: 31.01.2005 ರಿಂದ 07.02.2005ರ ರವರೆಗೆ 07 ದಿನಗಳ 
ಸಾಂದರ್ಭಿಕ ರಜೆಯನ್ನು ಹಾಗೂ ದಿನಾಂಕ: 30.01.2005 ಮತ್ತು 06.02.2005ರ ಸಾರ್ವತ್ರಿಕ ರಜೆ ದಿನಗಳನ್ನು ಉಪಯೋಗಿಸಿಕೊಳ್ಳಲು ಸದರಿ 
ಅಧಿಕಾರಿಯವರಿಗೆ ಅನುಮತಿ ನೀಡಲಾಗಿದೆ. 

ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 


ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.197 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-1). 


ಶ್ರೀ ಕೆ. ಮೃತ್ಯುಂಜಯ ಸ್ವಾಮಿ ಅಪರ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಇವರಿಗೆ ವೈಯಕ್ತಿಕ ಕಾರಣಗಳಿಂದಾಗಿ ದಿನಾಂಕ: 
31.01.2005ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285(1)(ಎ) ರನ್ವಯ ಸ್ವಇಚ್ಛಾ 


ಹೊಂದಲು ಸರ್ಕಾರವು ಅನುಮತಿಯನ್ನು ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.198 ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ,(ಆಡಳಿತ). 


೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೪, ೨೦೦೫ ಭಾಗ - ೨ 





ರಾಜ್ಯ ಲೆಕ್ಕಪತ್ರ ಇಲಾಖೆಯ ಈ ಕೆಳಕಂಡ ಸಹಾಯಕ ನಿಯಂತ್ರಕರುಗಳಿಗೆ ವೇತನ ಶ್ರೇಣಿ ರೂ. 9580-260-10880-320-13440-380- 
14200 ಹೊಂದಿರುವ ಉಪ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರ ಹೆಸರಿನ ಮುಂದೆ 
ನಮೂದಿಸಿರುವ ಸ್ಥಳಕ್ಕೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕ್ರಮ ಸಹಾಯಕ ನಿಯಂತ್ರಕರ ಹುದ್ದೆಯಲ್ಲಿ ಪ್ರಸ್ತುತ ಕಾರ್ಯ ಮುಂಬಡ್ತಿ ಮೇಲೆ ಉಪನಿಯಂತ್ರಕರ ಹುದ್ದೆಗೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ ನಿಯುಕ್ತಿಗೊಳಿಸಿರುವ ಸ್ಥಳ 
1. ಶ್ರೀ ಎಸ್‌. ಶಿವರಾಂ, ಲೆಕ್ಕಾಧಿಕಾರಿ, ಸರ್ಕಾರಿ ಪಠ್ಯಪುಸ್ತಕ | ಲೆಕ್ಕಾಧಿಕಾರಿ, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಮುದ್ರಣ ವಿಭಾಗೀಯ ಲೇಖನ ಸಾಮಗ್ರಿ ಪ್ರಕಟಣೆಗಳು ಮತ್ತು | ಕೌನ್ಸಿಲ್‌, ಬೆಂಗಳೂರು ಇಲ್ಲಿ ಹೊಸದಾಗಿ ಸೃಜಿಸಿರುವ ಹುದ್ದೆ 
ಪುಸ್ತಕ ಮಳಿಗೆ, ಮೈಸೂರು 
ಡಿ ಶ್ರೀ ಸೋಮಸುಂದರ, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, | ಮುಖ್ಯ ಲೆಕ್ಕಾಧಿಕಾರಿ, ಮುಖ್ಯ ಇಂಜಿನಿಯರ್‌ರವರ ಕಛೇರಿ, 
ಚಾಮರಾಜನಗರ ಕಾವೇರಿ ನೀರಾವರಿ ನಿಗಮ ನಿಯಮಿತ ಯೋಜನಾ ವಲಯ, 
ಗೊರೂರು ಇಲ್ಲಿ ಹೊಸದಾಗಿ ಸೃಜಿಸಿರುವ ಹುದ್ದೆ 
3. ಶ್ರೀ ಎನ್‌. ನಾಗರಾಜು, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, | ಮುಖ್ಯ ಲೆಕ್ಕಾಧಿಕಾರಿ, ಕರ್ನಾಟಕ ಕೊಳಚೆ ನಿರ್ಮೂಲನಾ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಮಂಡಳಿ, ಬೆಂಗಳೂರು ಇಲ್ಲಿ ಶ್ರೀ ಚಿಕ್ಕಮಹದೇವ್‌ ರವರನ್ನು 
ಮಾತೃ ಇಲಾಖೆಗೆ ಹಿಂದಿರುಗಿಸಿರುವುದರಿಂದ ತೆರವಾದ ಹುದ್ದೆ. 
ಈ ಬಡ್ತಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಬಾಕಿ ಇರುವ ಅರ್ಜಿ ಸಂಖ್ಯೆ: 1098/02 ಮತ್ತು 9183/01 ರಲ್ಲಿ ಗೌ:ನ್ಯಾಯ 
ಮಂಡಳಿಯು ನೀಡಲಿರುವ ತೀರ್ಪಿನ ನಂತರ ಪುನರ್‌ ವಿಮರ್ಶೆಗೆ ಒಳಪಟ್ಟಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 





























ಪಿ.ಆರ್‌.199 ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ,(ಆಡಳಿತ). 


ಕರ್ನಾಟಕ ರಸ್ತೆ ಸಾರಿಗೆ ನಿಯಮಾವಳಿ 1961ರ ನಿಯಮ 3(3) ಮತ್ತು ಸಾರಿಗೆ ನಿಗಮಗಳ ಕಾಯ್ದೆ ಕಲಂ 5(0ರ ಅನ್ವಯ ಈ ಕೆಳಕಂಡ 
ಅಧಿಕಾರಿಗಳನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಿರ್ದೇಶಕರ ಮಂಡಳಿಯಲ್ಲಿ ಅಧಿಕಾರಿಯುತ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
1) ಶ್ರೀ ಹರ್ಷವರ್ಧನರಾಜು, ಭಾ.ಪೋ.ಸೇ., 
ಐ.ಜಿ.ಪಿ (ಉತ್ತರ), ಬೆಳಗಾಂ. 
2) ಶ್ರೀ ಎಸ್‌. ಸುಬ್ರಮಣ್ಯ, ಭಾ.ಆ.ಸೇ., 
ಸರ್ಕಾರದ ಕಾರ್ಯದರ್ಶಿ, (ಬಜೆಟ್‌ ಮತ್ತು ಸಂಪನ್ಮೂಲ) ಆರ್ಥಿಕ ಇಲಾಖೆ, ವಿಧಾನಸೌಧ, ಬೆಂಗಳೂರು. 
3) ಶ್ರೀಪಿ. ಮಣಿವಣ್ಣರ್‌, ಭಾ.ಆ.ಸೇ., 
ಆಯುಕ್ತರು, ಮಹಾನಗರಪಾಲಿಕೆ, ಹುಬ್ಬಳ್ಳಿ-ಧಾರವಾಡ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.200 ಪೀಠಾಧಿಕಾರಿ, ಸಾರಿಗೆ ಇಲಾಖೆ. 


ಪ್ರಧಾನ ವ್ಯವಸ್ಥಾಪಕರು (ಆಡಳಿತ), ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ, ಬೆಂಗಳೂರು ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಶ್ರೀ ಆರಿಫುಲ್ಲಾ ಷರೀಫ್‌ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸಕ್ಷಮ ಪ್ರಾಧಿಕಾರಿ, ಮಂಗಳೂರು-ಬೆಂಗಳೂರು ಪೈಪ್‌ಲೈನ್‌ ಪ್ರಾಜೆಕ್ಟ್‌, ಮಂಗಳೂರು ಹುದ್ದೆಯ ಸಮವರ್ತಿ ಪ್ರಭಾರದಲ್ಲಿ 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 66ರ ಮೇರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.201 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2. 


ಇದೇ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ: 12.01.2005ರ ಮುಂದುವರಿಕೆಯಲ್ಲಿ ಶ್ರೀ ಫಲ್ಗುಣಿ ರಾಜಕುಮಾರ್‌, ಐ.ಎ.ಎಸ್‌. 
(ಕೆಎನ್‌.72, ರವರಿಗೆ ದಿನಾಂಕ: 01.02.2005 ರಿಂದ 28.02.2005ರ ವರೆವಿಗೆ (ಉದಿಸೇ) ಒಟ್ಟು 28 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.202 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸು ಇಲಾಖೆ, (ಸೇವೆಗಳು-1). 


ಭಾಗ - ೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಫೆಬ್ರವರಿ ೨೪, ೨೦೦೫ ೭೭ 





ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಕೇಂದ್ರ ಸ್ಥಾನ ಸಹಾಯಕರುಗಳಿಗೆ ವೇತನ ಶ್ರೇಣಿ 
ರೂ.9,580-14,200 ರಲ್ಲಿ ಜಿಲ್ಲಾ ನೋಂದಣಾಧಿಕಾರಿ ಹುದ್ದೆಗಳಿಗೆ ಮುಂಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 





























ಕ್ರ.ಸಂ. ಕೇಂದ್ರ ಸ್ಥಾನ ಸಹಾಯಕರುಗಳ ಹೆಸರು ಪದೋನ್ನತಿ ಮೇಲೆ ಸ್ಥಳ ನಿಯುಕ್ತಿಗೊಳಿಸಿ ನಿಯೋಜಿಸಿರುವ ಸ್ಥಳ 
1. ಶ್ರೀ ಹೆಚ್‌. ಪ್ರೇಮನಾಥ್‌ ಜಿಲ್ಲಾ ನೋಂದಣಾಧಿಕಾರಿ, ಗದಗ 
2 ಶ್ರೀ ವೆಂಕಟಗಿರಿ ಜಿಲ್ಲಾ ನೋಂದಣಾಧಿಕಾರಿ, ಉಡುಪಿ 
3. ಶ್ರೀ ಎಸ್‌. ಕೆ. ಸಿದ್ದಯ್ಯ ಜಿಲ್ಲಾ ನೋಂದಣಾಧಿಕಾರಿ, ಬೀದರ್‌ 
4 ಶ್ರೀ ನಯಾಜ್‌ ಅಹಮದ್‌ ಜಿಲ್ಲಾ ನೋಂದಣಾಧಿಕಾರಿ, ಶಿವಮೊಗ್ಗ 
(ಶ್ರೀ ಡಿ. ರಾಮೇಗೌಡ ರವರ ಜಾಗಕ್ಕೆ) 
5. ಶ್ರೀ ಹೆಚ್‌. ಜಲೀಲ್‌ ಸಾಬ್‌ ಜಿಲ್ಲಾ ನೋಂದಣಾಧಿಕಾರಿ, ಬಾಗಲಕೋಟೆ 
6. ಶ್ರೀ ಹೆಚ್‌. ಗುಜ್ಜಾರಪ್ಪ ಜಿಲ್ಲಾ ನೋಂದಣಾಧಿಕಾರಿ, ಚಿತ್ರದುರ್ಗ 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.203 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ, (ನೋಂದಣಿ ಮತ್ತು ಮುದ್ರಾಂಕ). 


ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಈ ಕೆಳಕಂಡ ಗ್ರೂಪ್‌-ಎ ಮತ್ತು ಬಿ ಅಧಿಕಾರಿಗಳು ಕರ್ನಾಟಕ ನಾಗರೀಕ ಸೇವಾ ನಿಯಮ 95 (1)ರ ರೀತ್ಯ 
ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ದಿನಾಂಕಗಳಂದು ವಯೋನಿವೃತ್ತಿ ಮೇಲೆ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗುತ್ತಾರೆ. ಈ ಅಧಿಕಾರಿಗಳಿಂದ 
ಸರ್ಕಾರಕ್ಕೆ ಏನಾದರೂ ಹಣ ಬಾಕಿ ಬರಬೇಕಾದ್ದಲ್ಲಿ ಸಂಬಂಧಪಟ್ಟವರಿಂದ ಸೂಕ್ತ ರೀತಿಯಲ್ಲಿ ವಸೂಲಿ ಮಾಡಲು ಸೂಕ್ತಕ್ರಮ ತೆಗೆದುಕೊಳ್ಳಲು 
ಆದೇಶಿಸಲಾಗಿದೆ. 






























































ಕ್ರಮ ಹೆಸರು ಶ್ರೀಮತಿ:ಶ್ರೀ ಪದನಾಮ ಕಛೇರಿ/ಕಾಲೇಜು: ಹೆಸರು ಜನ್ಮ ದಿನಾಂಕ ವಯೋನಿವೃತ್ತಿ 
ಸಂಖ್ಯೆ ಮತ್ತು ಸ್ಥಳ ಹೊಂದುವ ದಿನಾಂಕ 
1 2 3 4 5 6 
1. | ಪದವಿ ಹೆಚ್‌. ಆರ್‌. ಜಂಟಿ ನಿರ್ದೇಶಕರು ಕೇಂದ್ರ ಕಛೇರಿ, ಬೆಂಗಳೂರು | 12.04.1947 30.04.2005 
2. | ಮಾಲತಿ ಬಿ. ಕೆ. ಸಹಾಯಕ ನಿರ್ದೇಶಕರು ಕೇಂದ್ರ ಕಛೇರಿ, ಬೆಂಗಳೂರು | 16.01.1947 31.01.2005 
1. | ಪ್ರೊ: ಎಸ್‌.ಜಿ. ಪ್ರಾಂಶುಪಾಲರು ಗ್ರೇಡ್‌-1 ಸರ್ಕಾರಿ ಪ್ರಥಮ ದರ್ಜೆ 18.03.1947 31.03.2005 
ಹಿರೇಮಠ ಕಾಲೇಜು, 
ಹೊಳೆಹೊನ್ನೂರು 
1ಎ. | ಡಾ: ಶ್ರೀಧರಿದಾಸ್‌ ಪ್ರಾಂಶುಪಾಲರು ಗ್ರೇಡ್‌-2 ವಿ. ಹೆಚ್‌. ಡಿ. ಗೃಹವಿಜ್ಞಾನ | 19.07.1947 31.07.2005 
ಆರ್‌. ಎ. ಕಾಲೇಜು, ಬೆಂಗಳೂರು 
2. | ಡಾ: ಎಂ.ಬಸವರಾಜಯ್ಯ | ಪ್ರಾಂಶುಪಾಲರು ಗ್ರೇಡ್‌-1 ಸರ್ಕಾರಿ ಪ್ರಥಮ ದರ್ಜೆ 01.06.1947 31.05.2005 
ಕಾಲೇಜು, ಕೆ.ಆರ್‌.ಪುರಂ. 
ಬೆಂಗಳೂರು 
3. | ಕೆ. ಕೋದಂಡರಾಮ ರೆಡ್ಡಿ | ಪ್ರಾಂಶುಪಾಲರು ಗ್ರೇಡ್‌-1 ಸರ್ಕಾರಿ ಪ್ರಥಮ ದರ್ಜೆ 10.09.1947 30.09.2005 
ಕಾಲೇಜು, ದೇವನಹಳ್ಳಿ 
4. | ನಾರಾಯಣಸ್ವಾಮಿ ಕೆ. ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ 22.05.1947 31.05.2005 
ಕಾಲೇಜು, ರಾಮನಗರ 
5. | ಡಾ: ಡಿ. ಗೋಪಾಲ ಕೃಷ್ಣ | ಪ್ರಾಂಶುಪಾಲರು ಗ್ರೇಡ್‌-1 ಸರ್ಕಾರಿ ಪ್ರಥಮ ದರ್ಜೆ 25.08.1947 31.08.2005 
ಕಾಲೇಜು, ಹೊಸಕೋಟೆ 
6. | ಕೆ. ರಘುನಾಥ್‌ರಾವ್‌ ಪ್ರಾಂಶುಪಾಲರು ಗ್ರೇಡ್‌-2 ಸರ್ಕಾರಿ ಬಾಲಕರ 15.07.1947 31.07.2005 
ಕಾಲೇಜು, ಚಿಂತಾಮಣಿ 
7. | ಎಸ್‌. ಬಿ. ಅಣ್ಣಿಗೇರಿ ಪ್ರಾಂಶುಪಾಲರು ಗ್ರೇಡ್‌-1 ಸರ್ಕಾರಿ ಪ್ರಥಮ ದರ್ಜೆ 01.04.1947 31.03.2005 
ಕಾಲೇಜು, ಚನ್ನಪಟ್ಟಣ 
8 ಪ್ರೊ:ಷಬ್ಬೀರ್‌ ಪ್ರಾಂಶುಪಾಲರು ಗ್ರೇಡ್‌-1 ಸರ್ಕಾರಿ ಪ್ರಥಮ ದರ್ಜೆ 10.10.1947 31.10.2005 
ಮಹಮದ್‌ ಮುಸ್ತಾಫ ಕಾಲೇಜು, ಶ್ರೀರಂಗಪಟ್ಟಣ 










































































೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೪, ೨೦೦೫ ಭಾಗ - ೨ 
1 2 3 4 5 6 
9. ಡಾ: ಎನ್‌. ಎನ್‌ ಜಂಟಿ ನಿರ್ದೇಶಕರು ಪ್ರಾದೇಶಿಕ ಕಛೇರಿ, 10.02.1947 28.02.2005 
ಪುಟ್ಟಸ್ತಾಮಿ ಬೆಂಗಳೂರು 
10. | ಎ. ಎಸ್‌. ಕಾಳೇಗೌಡ ಪ್ರಾಂಶುಪಾಲರು ಗ್ರೇಡ್‌-1 ಸರ್ಕಾರಿ ಪ್ರಥಮ ದರ್ಜೆ 16.05.1947 31.05.2005 
ಕಾಲೇಜು, ಬೇಲೂರು 
11. | ಪ್ರೊ: ಎಸ್‌.ಕೆ ಪ್ರಾಂಶುಪಾಲರು ಗ್ರೇಡ್‌-1 ಸರ್‌. ಎಂ. ವಿ. ಸರ್ಕಾರಿ 01.03.1947 28.02.2005 
ಪಾಟೀಲ್‌ ವಿಜ್ಞಾನ ಕಾಲೇಜು, 
ಭದ್ರಾವತಿ 
12. | ಡಾ: ಬಿ. ರಾಜಶೇಖರಪ್ಪ | ಪ್ರಾಂಶುಪಾಲರು ಗ್ರೇಡ್‌-1 ಸರ್ಕಾರಿ ಪ್ರಥಮ ದರ್ಜೆ 15.06.1947 30.06.2005 
ಕಾಲೇಜು, ಹಿರಿಯೂರು 
13. | ಡಾ: ಎ.ಎನ್‌. ಪ್ರಾಂಶುಪಾಲರು ಗ್ರೇಡ್‌-1 ಸರ್ಕಾರಿ ಪ್ರಥಮ ದರ್ಜೆ 05.06.1947 30.06.2005 
ವೆಂಕಟೇಶ್‌ ರೆಡ್ಡಿ ಕಾಲೇಜು, ಚನ್ನಗಿರಿ 
14. | ಸಿ. ಎಸ್‌. ಸಾಲಿಮಠ ಪ್ರಾಂಶುಪಾಲರು ಗ್ರೇಡ್‌-1 ಸರ್ಕಾರಿ ಪ್ರಥಮ ದರ್ಜೆ 01.08.1947 31.07.2005 
ಕಾಲೇಜು, ಅಳ್ನಾವರ 
15. | ಡಾ: ಬಿ. ಎಂ. ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ 01.04.1947 31.03.2005 
ಜಾಬಣ್ಣವರ ಕಾಲೇಜು, ನರಗುಂದ 
1. | ವಿಜಯಲಕ್ಷ್ಮಿ ಎಸ್‌. ಆಯ್ಕೆ ಶ್ರೇಣಿ ಇತಿಹಾಸ ಸರ್ಕಾರಿ ಕಲಾ ಕಾಲೇಜು, 21.02.1947 28.02.2005 
ಆರ್‌. ಉಪನ್ಯಾಸಕರು ಬೆಂಗಳೂರು 
2. | ಡಾ: ರಾಧಾಕೃಷ್ಣನ್‌ ಆಯ್ಕೆ ಶ್ರೇಣಿ ಸಸ್ಯಶಾಸ್ತ್ರ ಸರ್ಕಾರಿ ವಿಜ್ಞಾನ ಕಾಲೇಜು, | 30.05.1947 31.05.2005 
ಉಪನ್ಯಾಸಕರು ಬೆಂಗಳೂರು 
3. ಸೈಯದ್‌ ಫಜಲುದೀನ್‌ ಆಯ್ಕೆ ಶ್ರೇಣಿ ಭೂ ವಿಜ್ಞಾನ ಸರ್ಕಾರಿ ವಿಜ್ಞಾನ ಕಾಲೇಜು, 08.06.1947 30.06.2005 
ಉಪನ್ಯಾಸಕರು ಬೆಂಗಳೂರು 
4. (ವಿ. ನಾಗರತ್ನಂ ಆಯ್ಕೆ ಶ್ರೇಣಿ ಸಸ್ಯಶಾಸ್ತ್ರ ಸರ್ಕಾರಿ ವಿಜ್ಞಾನ ಕಾಲೇಜು, | 06.10.1947 31.10.2005 
ಉಪನ್ಯಾಸಕರು ಬೆಂಗಳೂರು 
5. | ನಾಗರತ್ನ ಎಸ್‌. ಆಯ್ಕೆ ಶ್ರೇಣಿ ಗೃಹವಿಜ್ಞಾನ ವಿ. ಹೆಚ್‌. ಡಿ. ಗೃಹವಿಜ್ಞಾನ | 16.04.1947 30.04.2005 
ಉಪನ್ಯಾಸಕರು ಕಾಲೇಜು, ಬೆಂಗಳೂರು 
6. | ಕುಮುದ ರಾಮನುಜಂ ಆಯ್ಕೆ ಶ್ರೇಣಿ ವಾಣಿಜ್ಯಶಾಸ್ತ್ರ ಮಹಾರಾಣಿ ಮಹಿಳಾ ಕಲಾ 12.09.1947 30.09.2005 
ಉಪನ್ಯಾಸಕರು ಕಾಲೇಜು, ಬೆಂಗಳೂರು 
7. | ಡಾ: ಜ್ಯೋತಿ ಬಾಯಿ ಆಯ್ಕೆ ಶ್ರೇಣಿ ಇತಿಹಾಸ ಮಹಾರಾಣಿ ಮಹಿಳಾ ಕಲಾ 12.12.1947 31.12.2005 
ಉಪನ್ಯಾಸಕರು ಕಾಲೇಜು, ಬೆಂಗಳೂರು 
8. (ಕೆ. ಎನ್‌. ಗೋದಮಣಿ ಆಯ್ಕೆ ಶ್ರೇಣಿ ಸಸ್ಯಶಾಸ್ತ್ರ ಮಹಾರಾಣಿ ಮಹಿಳಾ 01.10.1947 30.09.2005 
ಉಪನ್ಯಾಸಕರು ವಿಜ್ಞಾನ ಕಾಲೇಜು, 
ಬೆಂಗಳೂರು 
9. | ಆಗ್ಲೇಸ್‌ ಮಧುರವಾಣಿ ಆಯ್ಕೆ ಶ್ರೇಣಿ ಮಹಾರಾಣಿ ಮಹಿಳಾ 28.08.1947 31.08.2005 
ಮೈಕ್ರೋಬಯೋಲಾಜಿ ವಿಜ್ಞಾನ ಕಾಲೇಜು, 
ಉಪನ್ಯಾಸಕರು ಬೆಂಗಳೂರು 
10. | ಎಲ್‌. ಪದ್ಮ ಆಯ್ಕೆ ಶ್ರೇಣಿ ರಸಾಯನಶಾಸ್ತ್ರ ಮಹಾರಾಣಿ ಮಹಿಳಾ 15.12.1947 31.12.2005 
ಉಪನ್ಯಾಸಕರು ವಿಜ್ಞಾನ ಕಾಲೇಜು, 
ಬೆಂಗಳೂರು 
11. (ಕೆ. ವಿ. ಉಮಾ ಆಯ್ಕೆ ಶ್ರೇಣಿ ರಸಾಯನಶಾಸ್ತ್ರ ಮಹಾರಾಣಿ ಮಹಿಳಾ 08.03.1947 31.03.2005 
ಉಪನ್ಯಾಸಕರು ವಿಜ್ಞಾನ ಕಾಲೇಜು, 
ಬೆಂಗಳೂರು 
12. | ಎಸ್‌. ಬಿ. ತೆರದಾಳ್‌ ಆಯ್ಕೆ ಶ್ರೇಣಿ ರಸಾಯನಶಾಸ್ತ್ರ ಮಹಾರಾಣಿ ಮಹಿಳಾ 30.06.1947 30.06.2005 
ಉಪನ್ಯಾಸಕರು ವಿಜ್ಞಾನ ಕಾಲೇಜು, 
ಬೆಂಗಳೂರು 
13. | ಎಸ್‌. ಕೆ. ವನಜ ಆಯ್ಕೆ ಶ್ರೇಣಿ ಪ್ರಾಣಿಶಾಸ್ತ್ರ ಮಹಾರಾಣಿ ಮಹಿಳಾ 20.10.1947 31.10.2005 
ಉಪನ್ಯಾಸಕರು ವಿಜ್ಞಾನ ಕಾಲೇಜು, 














ಬೆಂಗಳೂರು 













































































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೪, ೨೦೦೫ 
1 2 3 4 5 6 
14. | ಸಿ.ಆರ್‌. ತಿಲೋತ್ತಮ ಆಯ್ಕೆ ಶ್ರೇಣಿ ಪ್ರಾಣಿಶಾಸ್ತ ಮಹಾರಾಣಿ ಮಹಿಳಾ 19.03.1947 31.03.2005 
ಉಪನ್ಯಾಸಕರು ವಿಜ್ಞಾನ ಕಾಲೇಜು, 
ಬೆಂಗಳೂರು 
15. | ಎಸ್‌.ಆರ್‌. ವೆಂಕಟೇಶ್‌ | ಆಯ್ಕೆ ಶ್ರೇಣಿ ವಾಣಿಜ್ಯಶಾಸ್ತ್ರ ಸರ್ಕಾರಿ ಪ್ರಥಮ ದರ್ಜೆ 14.09.1947 30.09.2005 
ಉಪನ್ಯಾಸಕರು ಕಾಲೇಜು, ವಿಜಯನಗರ, 
ಬೆಂಗಳೂರು 
16. ., ಡಾ: ಸಿ. ಜಿ. ವೆಂಕಟಯ್ಯ | ಆಯ್ಕೆ ಶ್ರೇಣಿ ಕನ್ನಡ ಸರ್ಕಾರಿ ಪ್ರಥಮ ದರ್ಜೆ 31.05.1947 31.05.2005 
ಉಪನ್ಯಾಸಕರು ಕಾಲೇಜು, ಕೆ.ಆರ್‌.ಪುರಂ 
ಬೆಂಗಳೂರು 
17. | ಡಾ: ಎ. ಬಸವರಾಜು ಆಯ್ಕೆ ಶ್ರೇಣಿ ಭೌತಶಾಸ್ತ್ರ ಸರ್ಕಾರಿ ವಿಜ್ಞಾನ ಕಾಲೇಜು, | 10.04.1947 30.04.2005 
ಉಪನ್ಯಾಸಕರು ತುಮಕೂರು 
18. | ಟಿ. ವಿ. ಅನಂತರಾವಯ್ಯ | ಆಯ್ಕೆ ಶ್ರೇಣಿ ರಸಾಯನಶಾಸ್ತ್ರ | ಸರ್ಕಾರಿ ವಿಜ್ಞಾನ ಕಾಲೇಜು, | 05.01.1947 31.01.2005 
ಉಪನ್ಯಾಸಕರು ತುಮಕೂರು 
19. | ಪಿ. ಚನ್ನಸ್ಥಾಮಿ ಆಯ್ಕೆ ಶ್ರೇಣಿ ಕನ್ನಡ ಸರ್ಕಾರಿ ಪ್ರಥಮ ದರ್ಜೆ 05.12.1947 31.12.2005 
ಉಪನ್ಯಾಸಕರು ಕಾಲೇಜು, ಗುಬ್ಬಿ 
20. | ಡಾ: ಲಕ್ಷ್ಮೀನಾರಾಯಣ ಆಯ್ಕೆ ಶ್ರೇಣಿ ಸಸ್ಯಶಾಸ್ತ್ರ ಸರ್ಕಾರಿ ಮಹಿಳಾ 10.03.1947 31.03.2005 
ಉಪನ್ಯಾಸಕರು ಕಾಲೇಜು, ಕೋಲಾರ 
21. | ಕೆ. ವಿ. ಜಯಚಂದ್ರ ಆಯ್ಕೆ ಶ್ರೇಣಿ ಪ್ರಾಣಿಶಾಸ್ತ್ರ ಸರ್ಕಾರಿ ಪ್ರಥಮ ದರ್ಜೆ 10.08.1947 31.08.2005 
ಉಪನ್ಯಾಸಕರು ಕಾಲೇಜು, ಚಿಕ್ಕಬಳ್ಳಾಪುರ 
22. | ವಿ. ಶ್ರೀನಿವಾಸಲು ಆಯ್ಕೆ ಶ್ರೇಣಿ ಇತಿಹಾಸ ಸರ್ಕಾರಿ ಪ್ರಥಮ ದರ್ಜೆ 26.01.1947 31.01.2005 
ಉಪನ್ಯಾಸಕರು ಕಾಲೇಜು, ಚಿಕ್ಕಬಳ್ಳಾಪುರ 
23. | ಡಾ: ಅನಂತ್‌ ಎನ್‌. ಆಯ್ಕೆ ಶ್ರೇಣಿ ರಸಾಯನಶಾಸ್ತ್ರ ಮಹಾರಾಣಿ ಮಹಿಳಾ 01.03.1947 28.02.2005 
ನಾಯಕ್‌ ಉಪನ್ಯಾಸಕರು ವಿಜ್ಞಾನ ಕಾಲೇಜು, 
ಮೈಸೂರು 
24. | ಕೆ.ಎ.ನಾಗೇಂದ್ರರಾವ್‌ ಆಯ್ಕೆ ಶ್ರೇಣಿ ರಸಾಯನಶಾಸ್ತ್ರ ಮಹಾರಾಣಿ ಮಹಿಳಾ 18.02.1947 28.02.2005 
ಉಪನ್ಯಾಸಕರು ವಿಜ್ಞಾನ ಕಾಲೇಜು, 
ಮೈಸೂರು 
25. | ಎಸ್‌. ಲಕ್ಷ್ಮೀನಾರಾಯಣ | ಆಯ್ಕೆ ಶ್ರೇಣಿ ಸಸ್ಯಶಾಸ್ತ್ರ ಮಹಾರಾಣಿ ಮಹಿಳಾ 12.07.1947 31.07.2005 
ಶೆಟ್ಟಿಗಾರ್‌ ಉಪನ್ಯಾಸಕರು ವಿಜ್ಞಾನ ಕಾಲೇಜು, 
ಮೈಸೂರು 
26. | ಡಾ: ಎಸ್‌.ಎನ್‌. ರಾಜು | ಆಯ್ಕೆ ಶ್ರೇಣಿ ಸಸ್ಯಶಾಸ್ತ್ರ ಮಹಾರಾಣಿ ಮಹಿಳಾ 13.11.1947 30.11.2005 
ಉಪನ್ಯಾಸಕರು ವಿಜ್ಞಾನ ಕಾಲೇಜು, 
ಮೈಸೂರು 
27. | ಜಿ. ಎಸ್‌. ಕುಸುಮ ಆಯ್ಕೆ ಶ್ರೇಣಿ ಪ್ರಾಣಿಶಾಸ್ತ್ರ ಮಹಾರಾಣಿ ಮಹಿಳಾ 30.04.1947 30.04.2005 
ಉಪನ್ಯಾಸಕರು ವಿಜ್ಞಾನ ಕಾಲೇಜು, 
ಮೈಸೂರು 
28. | ಎನ್‌. ವಿ. ಸುಧಾ ಆಯ್ಕೆ ಶ್ರೇಣಿ ಗೃಹವಿಜ್ಞಾನ ಮಹಾರಾಣಿ ಮಹಿಳಾ 31.05.1947 31.05.2005 
ಉಪನ್ಯಾಸಕರು ವಿಜ್ಞಾನ ಕಾಲೇಜು, 
ಮೈಸೂರು 
29. ವೈ. ಹೆಚ್‌. ಲೀಲಾವತಿ ಆಯ್ಕೆ ಶ್ರೇಣಿ ಪ್ರಾಣಿಶಾಸ್ತ್ರ ಮಹಾರಾಣಿ ಮಹಿಳಾ 18.10.1947 31.10.2005 
ಉಪನ್ಯಾಸಕರು ವಿಜ್ಞಾನ ಕಾಲೇಜು, 
ಮೈಸೂರು 
30. | ಶ್ರೀನಿವಾಸ ಆಯ್ಕೆ ಶ್ರೇಣಿ ಕನ್ನಡ ಮಹಾರಾಣಿ ಮಹಿಳಾ ಕಲಾ 12.08.1947 31.08.2005 
ಉಪನ್ಯಾಸಕರು ಕಾಲೇಜು, ಮೈಸೂರು 
31. | ಮಹಮದ್‌ ನೂರ್‌ ಆಯ್ಕೆ ಶ್ರೇಣಿ ಉರ್ದು ಮಹಾರಾಣಿ ಮಹಿಳಾ ಕಲಾ 30.03.1947 31.03.2005 
ಉಲ್‌ ಹಕ್‌ ಉಪನ್ಯಾಸಕರು ಕಾಲೇಜು, ಮೈಸೂರು 
32. | ರಜಿಯಾ ಬೇಗಂ ಆಯ್ಕೆ ಶ್ರೇಣಿ ಉರ್ದು ಮಹಾರಾಣಿ ಮಹಿಳಾ ಕಲಾ | 02.06.1947 30.06.2005 
ಉಪನ್ಯಾಸಕರು ಕಾಲೇಜು, ಮೈಸೂರು 


























೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೨೪, ೨೦೦೫ ಭಾಗ - ೨ 
















































































1 2 3 4 5 6 

33. | ಕೆ. ಎಸ್‌. ನಂಜುಂಡಯ್ಯ | ಆಯ್ಕೆ ಶ್ರೇಣಿ ತತ್ವಶಾಸ್ತ್ರ ಮಹಾರಾಣಿ ಮಹಿಳಾ ಕಲಾ | 03.03.1947 31.03.2005 
ಉಪನ್ಯಾಸಕರು ಕಾಲೇಜು, ಮೈಸೂರು 

34. | ಜಿ. ರೆಜಿನಾಲ್ಡ್‌ ಆಯ್ಕೆ ಶ್ರೇಣಿ ರಾಜ್ಯಶಾಸ್ತ್ರ ಸರ್ಕಾರಿ ಪ್ರಥಮ ದರ್ಜೆ 04.10.1947 31.03.2005 
ಉಪನ್ಯಾಸಕರು ಕಾಲೇಜು, ಪಿರಿಯಾಪಟ್ಟಣ 

35. | ಪ್ರೊ: ಬಿ. ಎಸ್‌. ವಿಜಯ | ಆಯ್ಕೆ ಶ್ರೇಣಿ ಪ್ರಾಣಿಶಾಸ್ತ್ರ ಸರ್ಕಾರಿ ಬಾಲಕರ 07.06.1947 30.06.2005 

ಕುಮಾರ್‌ ಉಪನ್ಯಾಸಕರು ಕಾಲೇಜು, ಮಂಡ್ಯ 

36. | ಡಿ. ಮಹದೇವಪ್ಪ ಆಯ್ಕೆ ಶ್ರೇಣಿ ಪ್ರಾಣಿಶಾಸ್ತ್ರ ಸರ್ಕಾರಿ ಮಹಿಳಾ 05.06.1947 30.06.2005 
ಉಪನ್ಯಾಸಕರು ಕಾಲೇಜು, ಮಂಡ್ಯ 

37. | ವೆಂಕಟರಮಣಯ್ಯ ಆಯ್ಕೆ ಶ್ರೇಣಿ ರಸಾಯನಶಾಸ್ತ್ರ | ಸರ್ಕಾರಿ ಮಹಿಳಾ 25.07.1947 31.07.2005 
ಉಪನ್ಯಾಸಕರು ಕಾಲೇಜು, ಮಂಡ್ಯ 

38. | ಬಿ. ಡಿ. ಅಂಗಡಿ ಆಯ್ಕೆ ಶ್ರೇಣಿ ಸಸ್ಯಶಾಸ್ತ್ರ ಸರ್ಕಾರಿ ವಿಜ್ಞಾನ ಕಾಲೇಜು, 15.02.1947 28.02.2005 
ಉಪನ್ಯಾಸಕರು ಹಾಸನ 

39. | ಕೆ. ಎಸ್‌. ಕಪಿನಿಗೌಡ ಆಯ್ಕೆ ಶ್ರೇಣಿ ಭೌತಶಾಸ್ತ್ರ ಸರ್ಕಾರಿ ವಿಜ್ಞಾನ ಕಾಲೇಜು, | 01.07.1947 30.06.2005 
ಉಪನ್ಯಾಸಕರು ಹಾಸನ 

40. | ಚಿದಂಬರ ಎಂ. ಆಯ್ಕೆ ಶ್ರೇಣಿ ಇತಿಹಾಸ ಸರ್ಕಾರಿ ಪ್ರಥಮ ದರ್ಜೆ 05.05.1947 31.05.2005 
ಉಪನ್ಯಾಸಕರು ಕಾಲೇಜು, ಸಾಗರ 

41. | ಪ್ರೊ: ಎಸ್‌. ಗಿರಿಜಮ್ಮ ಆಯ್ಕೆ ಶ್ರೇಣಿ ಸಸ್ಯಶಾಸ್ತ್ರ ಸರ್ಕಾರಿ ವಿಜ್ಞಾನ ಕಾಲೇಜು, | 11.01.1947 31.01.2005 
ಉಪನ್ಯಾಸಕರು ಚಿತ್ರದುರ್ಗ 

42. | ಪ್ರೊ: ಹೆಚ್‌. ಸಿ. ಸರಳ ಆಯ್ಕೆ ಶ್ರೇಣಿ ಸಸ್ಯಶಾಸ್ತ್ರ ಸರ್ಕಾರಿ ವಿಜ್ಞಾನ ಕಾಲೇಜು, | 03.06.1947 30.06.2005 
ಉಪನ್ಯಾಸಕರು ಚಿತ್ರದುರ್ಗ 

43. |ಕೆ. ಚಂದ್ರಶೇಖರ ಹೆಬ್ಬರ್‌ | ಆಯ್ಕೆ ಶ್ರೇಣಿ ಭೌತಶಾಸ್ತ್ರ ಸರ್ಕಾರಿ ಪ್ರಥಮ ದರ್ಜೆ 07.11.1947 30.11.2005 
ಉಪನ್ಯಾಸಕರು ಕಾಲೇಜು, ಕೊಪ್ಪ 

44. | ವಿಜಯ ಮುಚಂಡಿ ಆಯ್ಕೆ ಶ್ರೇಣಿ ಮರಾಠಿ ಸರ್ಕಾರಿ ಪ್ರಥಮ ದರ್ಜೆ 06.03.1947 31.03.2005 
ಉಪನ್ಯಾಸಕರು ಕಾಲೇಜು, ಗುಲಬರ್ಗಾ 

45. | ಡಾ: ಜಿ. ಎಸ್‌. ಆಯ್ಕೆ ಶ್ರೇಣಿ ಸರ್ಕಾರಿ ಪ್ರಥಮ ದರ್ಜೆ 17.09.1947 30.09.2005 

ಹರದಾಳಕರ್‌ ರಾಸಾಯನಶಾಸ್ತ್ರ ಕಾಲೇಜು, ಗುಲಬರ್ಗಾ 

ಉಪನ್ಯಾಸಕರು 

46. | ವಿ. ಎನ್‌. ಸುಲೋಚನ ಆಯ್ಕೆ ಶ್ರೇಣಿ ಸಸ್ಯಶಾಸ್ತ್ರ ಸರ್ಕಾರಿ ಪ್ರಥಮ ದರ್ಜೆ 13.09.1947 30.09.2005 
ಉಪನ್ಯಾಸಕರು ಕಾಲೇಜು, ಗುಲಬರ್ಗಾ 

47. | ಜೋಸ್‌ ಫಿಲಿಫೋಸ್‌ ಆಯ್ಕೆ ಶ್ರೇಣಿ ಪ್ರಾಣಿಶಾಸ್ತ್ರ ಸರ್ಕಾರಿ ಪ್ರಥಮ ದರ್ಜೆ 28.01.1947 31.01.2005 
ಉಪನ್ಯಾಸಕರು ಕಾಲೇಜು, ಗುಲಬರ್ಗಾ 

48, | ಎಸ್‌.ಆರ್‌. ಪಾಟೀಲ್‌ ಆಯ್ಕೆ ಶ್ರೇಣಿ ರಾಜ್ಯಶಾಸ್ತ್ರ ಸರ್ಕಾರಿ ಪ್ರಥಮ ದರ್ಜೆ 17.06.1947 30.06.2005 
ಉಪನ್ಯಾಸಕರು ಕಾಲೇಜು, ಚಿತ್ತಾಪುರ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.183 ಸರ್ಕಾರದ ಉಪ ಕಾರ್ಯದರ್ಶಿ(ಪ್ರಭಾರ), ಶಿಕ್ಷಣ ಇಲಾಖೆ, (ಉನ್ನತ ಶಿಕ್ಷಣ). 


ಬೆಂಗಳೂರು ವೈದ್ಯಕೀಯ ಕಾಲೇಜಿನ ರೋಗನಿರೋಧಕ ಮತ್ತು ಸಾಮಾಜಿಕ ವೈದ್ಯಶಾಸ್ತ್ರ ಉಪನ್ಯಾಸಕರ ಡಾ: ಟಿ. ಎಸ್‌. ರಂಗನಾಥ್‌ರವರಿಗೆ 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರೋಗ ನಿರೋಧಕ ಮತ್ತು ಸಾಮಾಜಿಕ ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಸ್ಥಾನಾಪನ್ನರಾಗಲು ಬಡ್ತಿ 
ನೀಡಿ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಡಾ: ಡಿ. ಗೋಪಿನಾಥ್‌ರವರ ಸ್ವಣಚ್ಚಾ ನಿವೃತ್ತಿಯಿಂದ ತೆರವಾದ ರೋಗನಿರೋಧಕ ಮತ್ತು ಸಾಮಾಜಿಕ 
ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಮೈಸೂರು ವೈದ್ಯಕೀಯ ಕಾಲೇಜಿನ ರೋಗನಿರೋಧಕ ಮತ್ತು ಸಾಮಾಜಿಕ ವೈದ್ಯಶಾಸ್ತ್ರ ಉಪನ್ಯಾಸಕರ ಡಾ: ಮುದಸ್ಸರ್‌ ಅಜೀಬ್‌ರವರಿಗೆ ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ರೋಗನಿರೋಧಕ ಮತ್ತು ಸಾಮಾಜಿಕ ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಸ್ಥಾನಾಪನ್ನರಾಗಲು ಬಡ್ತಿ ನೀಡಿ 
ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಡಾ. ಎಂ. ಪಿ. ಶಾರದರವರ ಬಡ್ತಿಯಿಂದ ತೆರವಾದ ರೋಗನಿರೋಧಕ ಮತ್ತು ಸಾಮಾಜಿಕ ವೈದ್ಯಶಾಸ್ತ್ರ ಸಹಾಯಕ 
ಪ್ರಾಧ್ಯಾಪಕ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌.206 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ವೈದ್ಯಕೀಯ ಶಿಕ್ಷಣ). 


